A 


ಮ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾ೦ಕ 


810 


ಶ್ರೀ ಹೆಜ್‌.ಎಂ.ರಮೇಶಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


20-09-2021 


ಉತ್ತರಿಸುವ ಸಚಿವರು. ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿ ಪರಿಸ್ಥಿತಿ ಸಚಿವರು 
ತ ಪತ್ತ ಉತ್ತರ 
ಅ) | ಕರ್ನಾಟಕದಲ್ಲಿ ' ನೂತನ | ಹೌದು. K 
ಪ್ರವಾಸೋದ್ಯಮ ವೀತಿ 
ಜಾರಿಗೊಳಿಸಲಾಗಿಬೆಯೇ; ಕರ್ನಾಟಕ ಪ್ರವಾಸೋದ್ಯಮ ಎವೀತಿ 2020-25 ಅನ್ನು ಮಾನ್ಯ 


ಜಾರಿಗೊಳಿಸಿದ್ದಲ್ಲಿ, ನೂತನ ನೀತಿಗೆ 
ಅನುಗುಣವಾಗಿ ಯಾವ ಯಾವ ಹೊಸ 
ಯೋಜನೆಗಳನ್ನು ಕೈಗೊಳ್ಳಲಾಗಿದೆ; 


ಪುವಾಸೋದ್ಯಮ ಸಚಿವರು ದಿನಾ೦ಕ:27.09.2020 ರಂದು 
ಬಿಡುಗಡೆಗೊಳಿಸಿರುತ್ತಾರೆ. - 


ಮಾನ್ಯ ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ 
24-06-2021 ರಂದು ನಡೆದ ಸಭೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ 
ನೀತಿ 2020-25ರ ಸಂಬಂಧ ಹಲವು ತಿದ್ದಪಡಿ: ಮಾಡಲು 
ತೀರ್ಮಾನಿಸಲಾಗಿದ್ದು, ಅದರಂತೆ ತಿದ್ದುಪಡಿ ಮಾಡಲು' ಕ್ರಮ 
ಕೆಗೊಳಲಾಗುತ್ತಿದೆ. 


ಈ ವೀತಿಗೆ ಕಾರ್ಯವಿಧಾನ . ಮಾರ್ಗ ಸೂಚಿಗಳನ್ನು ಸಿದ್ದಪಡಿಸುವ 
ಕಾರ್ಯ ಅಂತಿಮ ಹಂತದಲ್ಲಿರುತ್ತದೆ. 


ಸದರಿ ನೀತಿಯ ಅವಧಿಯಲ್ಲಿ ಈ ಕೆಳಕಂಡ ಪ್ರವಾಸೋದ್ಯಮ 
ಪರಿಕಲ್ಪನೆಗಳ ಅಭಿವೃದ್ದಿ ಗೆ ಆಭಛ್ಯತೆಯನ್ನು ನೀಡಲು 
ಉದ್ದೇಶಿಸಲಾಗಿರುತ್ತದೆ. - 


1_ | ಸಾಹೆಸ ಪ್ರವಾಸೋದ್ಯಮ _ 

2 | ಕೃಷಿ ಪ್ರವಾಸೋದ್ಯಮ ಮತ್ತು ಗ್ರಾಮೀಣ ಪ್ರವಾಸೋದ್ಯಮ | 
| 3 | ಕಾರವಾನ್‌ ಪ್ರವಾಸೋದ್ಯಮ 

4 | ಕರಾವಳಿ ಪ್ರವಾಸೋದ್ಯಮ ಮತ್ತು ಕಡಲತೀರ 
ಪ್ರವಾಸೋದ್ಯಮ. 

5 | ಸಾಂಸ್ಕೃತಿಕ ಪ್ರವಾಸೋದ್ಯಮ 

6 | ಪಾರಂಪರಿಕ ಪ್ರವಾಸೋದ್ಯಮ 
-7 | ಪರಿಸರ ಪ್ರವಾಸೋದ್ಯಮ 

8 

9 


ಚಲನಚಿತ್ರ ಪನಾಸೋದ್ಯವು 
10 | ಪಾಕಶಾಸ್ತ ಪ್ರವಾಸೋದ್ಯಮ Oo WN 


11_| ಒಳನಾಡು ಜಲ ಪ್ರವಾಸೋದ್ಯಮ 


12 | ನೌಕಯಾನ ವಿಹಾರ ಪ್ರವಾಸೋದ್ಯಮ Oo 

1 | ಮೈಸ್‌ ಮತ್ತು ವ್ಯಾವಹಾರಿಕ ಪ್ರವಾಸೋದ್ಯಮ 

14 | ಗಣಿಗಾರಿಕೆ ಪ್ರವಾಸೋದ್ಯಮ 
[15 | ಆಧ್ಯಾತ್ಮಿಕ ಪ್ರವಾಸೋದ್ಯಮ 

16 | ಕ್ರೀಡಾ ಪ್ರವಾಸೋದ್ಯಮ 
"17 | ಸ್ವಾಸ್ತ್ಯ ಪ್ರವಾಸೋದ್ಯಮ 


-2- 

ತ್ರ. § 

[30 ಪ್ರಶ್ನೆ ಉತ್ತರ 

ಆ) | ಕರ್ನಾಟಕದಲ್ಲಿ ಕಳೆದ ಮೂರು ಪ್ರವಾಸೋದ್ಯಮ ಇಲಾಖೆಯಿಂದ ಕರ್ನಾಟಕದಲ್ಲಿ ಕಳೆದ ಮೂರು 
ವರ್ಷಗಳಲ್ಲಿ ಪ್ರವಾಸೋದ್ಯಮ ವರ್ಷಗಳಲ್ಲಿ ಯಾವುದೇ ಮಳಿಗೆಗಳನ್ನು ತೆರೆದಿರುವುದಿಲ್ಲ. 
ಅಭಿವೃದ್ದಿಗಾಗಿ ಎಷ್ಟು | ಒರ್ನಾಟಕದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ 
ಪ್ರವಾಸೋದ್ಯಮ ಮಳಿಗೆಗಳನ್ನು | ಪ್ರಾಧಿಕಾರ ಮೈಸೂರು ರವರಿಂದ ಈ ಕೆಳಕಂಡಂತೆ ಮಳಿಗೆಗಳನ್ನು 
ತೆರೆಯಲಾಗಿದೆ; ಕಳೆದ ಮೂರು! ತರೆಯಲಾಗಿರುತ್ತದೆ. 
ವರ್ಷಗಳಲ್ಲಿ ರಾಜ್ಯದ ಜಿಡಿಪಿ 2018ರಲಿ [.2019ರಲ್ಲಿ 
ಜಿಳವಣಿಗೆಯಲ್ಲಿ ಪ್ರವಾಸೋದ್ಯಮ ಸ ಮಳಿಗೆಗಳ ವಿವರ | ತೆರೆದಿರುವ | ತೆರೆದಿರುವ ಸಂ ರಲ ದನಾ 

೦. ಮಳಿಗೆಗಳ | ಮಳಿಗೆಗಳ K 
ಇಲಾಖೆಯ ಶೇಕಡವಾರು ಕೊಡುಗೆ ಸಂಜೆ | ಸಂಖ್ಯ | ಆಯೋಜಿಸಿರುವುದಿಲ್ಲ 
ಎಷ್ಟು; | ಜಿಲ್ಲಾ ಪಂಚಾಯತ್‌ 07 06 

, | ನಿಗಮ, ಮಂಡಳಿ, 31 19 ಕೋವಿಡ್‌-19ರ 

" | ಸಂಸ್ಥೆಗಳ ಮಳಿಗೆಗಳು " ಕೊರೊನಾ ವೈರಸ್‌ 

3 ಕೇಂದ್ರ ಸರ್ಕಾರದ 01 02 ಸೋಂಕು ರೋಗದ 

| ಮಳಿಗೆಗಳು ನಿಯಂತ್ರಣ ಸಂಬಂಧ 

4 ರಾಜ್ಯ ಸರ್ಕಾರದ 14 16 ದಸರಾ ವಸ್ತುಪ್ರದರ್ಶನ 

ಮಳಿಗೆಗಳು ಆಯೋಜಿಸಿರುವುದಿಲ್ಲ. 

5 ಇತರೆ ಸಂಘ- 01 ' 

ಸಂಸ್ಥೆಗಳು _ 

ಒಟ್ಟು 43 44 
ಮೇಲ್ಕಂಡ ಸರ್ಕಾರಿ ಮಳಿಗೆಗಳನ್ನು ಹೊರತುಪಡಿಸಿ, 2018ನೇ ಸಾಲಿನಲ್ಲಿ 
143 ವಾಣಿಜ್ಯ ಮಳಿಗೆಗಳು, 46 ಆಹಾರ ಮಳಿಗೆಗಳು ಹಾಗೂ 2019ನೇ 
ಸಾಲಿನಲ್ಲಿ 143 ವಾಣಿಜ್ಯ ಮಳಿಗೆಗಳು. 55 ಆಹಾರ ಮಳಿಗೆಗಳು 
ಪ್ರಾಧಿಕಾರದಿಂದ ಭಾಗವಹಿಸಿರುತ್ತವೆ. : 
ಪ್ರವಾಸೋದ್ಯಮ ಕ್ಲೇತ್ರದಿಂದ ರಾಜ್ಯದ ಜಿಡಿಪಿ ಬೆಳವಣಿಗೆಯಲ್ಲಿ 
ಪ್ರವಾಸೋದ್ಯಮ ಕ್ಷೇತ್ರದ ಕೊಡುಗೆಯನ್ನು ಗುರುತಿಸುವ ಸಂಬಂಧ 
ಇಲಾಖೆಯಿಂದ ಯಾವುದೇ ಸಮೀಕ್ಲೆಯನ್ನು ನಡೆಸಿರುವುದಿಲ್ಲ. 
ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಸ್ಮಾಪಿಸಿರುವ 
ಇಂಡಿಯನ್‌ ಬ್ರಾಂಡ್‌ ಇಕ್ಟೀಟಿ.: ಫೌಂಡೇಷನ್‌ (BE) ಟ್ರಸ್ಟ್‌ನ 
ವರದಿಯನ್ವಯ 2019-20ನೇ ಸಾಲಿನಲ್ಲಿ ಪ್ರವಾಸೋದ್ಯಮ : ಕ್ಷೇತ್ರದಿಂದ 
ರಾಜ್ಯದ ಜಿಡಿಪಿ ಬೆಳವಣಿಗೆಗೆ ಶೇ.148% ರಷ್ಟು ಕೊಡುಗೆಯನ್ನು 
ನೀಡಲಾಗಿರುತ್ತದೆ ಎಂದು ಉಲ್ಲೇಖಬಾಗಿರುತ್ತ ದೆ. 

ಇ) | ಜಾಗತಿಕ ಪ್ರವಾಸೋದ್ಯಮ | 2020-21ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಅಯವ್ಯಯ ಭಾಷಣದಲ್ಲಿ 
ಸಮಾವೇಶ ಕೈಗೊಳ್ಳಲು | ಪ್ರವಾಸಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೂಡಿಕೆದಾರರನ್ನು ಆಕರ್ಷಿಸಿ, ರಾಜ್ಯದ 
ಪ್ರವಾಸೋದ್ಯಮ ಇಲಾಖೆ | ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಕಲ್ಪಿಸಿಕೊಡಲು 
ಕೈಗೊಂಡಿರುವ ಕುಮಗಳೆಷ್ಟು; ಜಾಗತಿಕ ಪ್ರವಾಸೋದ್ಯಮ ಹೂಡಿಕೆದಾರರ ಸಮಾವೇಶ (Global ‘Tourism 
ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ Investors Meet) ಅನ್ನು ಆಯೋಜಿಸಲಾಗುವುದು ಎಂದು 
ಪ್ರವಾಸೋದ್ಯಮ ಸ್ಮಳಗಳಲ್ಲಿ ಘೋಷಿಸಲಾಗಿರುತ್ತದೆ. ಆದರೆ 2020-21ನೇ ಸಾಲಿನಲ್ಲಿ "ಕೋವಿಡ್‌-19ರ 
ಹೋಟೇಸ್‌ಗಳನ್ನು ಹಾಗೂ | ಸಾಂಕ್ರಾಮಿಕ ಡೋಗೆದ ಹಿನ್ನಲೆಯಲ್ಲಿ ಜಾಗತಿಕ ಪ್ರವಾಸೋದ್ಯಮ 
ತಂಗುದಾಣಗೆಳನ್ನು ವಿರ್ಮಿಸಲು ಹೂಡಿಕೆದಾರರ ಸಮಾವೇಶವನ್ನು ಆಯೋಜಿಸಲಾಗಿರುವುದಿಲ್ಲ. ಸದರಿ 
ಮತ್ತು ಹೋಟೆಲ್‌ ಉದ್ಯಮಕ್ಕೆ ಸಮಾವೇಶವನ್ನು 2021-22ನೇ ಸಾಲಿನಲ್ಲಿ ಆಯೋಜಿಸುವ ಬಗ್ಗೆ 
ಉತ್ತೇಜನ ನೀಡಲು ಸರ್ಕಾರ ಯಾವ ಪರಿಶೀಲಿಸಲಾಗುತ್ತಿದೆ. | - 
“ಯೋಜನೆಗಳನ್ನು ಹಮಿಕೊಂಡಿದೆ: | ಪ್ರವಾಸೋದ್ಯಮ ಇಲಾಖೆಯಿಂದ ' ತಂಗುದಾಣಗಳನ್ನು ನಿರ್ಮಿಸುವ 

- ಯೋಜನೆಗಳನ್ನು ಹಮಿಕೊಂಡಿರುವುದಿಲ್ಲ. ಆದರೆ ರಾಜ್ಯಾದ್ಯಂತ ಇರುವ 
ಪುವಾಸಿ ತಾಣಗಳ ಬಳಿ ರಸ್ತೆ ಬದಿ ಸೌಲಭ್ಯ (Wayside Amenities) ಹಾಗೂ 
ಆದ್ಯತಾ ಪ್ರವಾಸಿ ತಾಣಗಳೆಂದು ಗುರುತಿಸಿರುವ ಸೈಳಗಳಲ್ಲಿ ಹೋಟೆಲ್‌ 
ಯೋಜನ (ಬಜೆಟ್‌) 1ಹೋಟೆಲ್‌ ಯೋಜಸೆ '(ಪ್ರೀಮಿಯಂ) ನಿರ್ಮಿಸಲು 
ಮುಂಡೆ ಬರುವ ಅರ್ಹ ಆಸಕದಾರರಿಗೆ" ಬಂಡವಾಳ ಹೂಡಿಕೆ 
ಸಹಾಯಧನವನ್ನು ನೀಡಲು ಉದ್ದೇಶಿಸಲಾಗಿರುತ್ತದೆ. 


ಹ 


-3- 
ಸ ಪಕ್ನ ಉತ್ತರ 
ಈ)" | ಚಿಕ್ಕಬಳ್ಳಾಪುರ ತಾಲ್ಲೂಕಿನ ನಂದಿ ಚಿಕ್ಕಬಳ್ಳಾಪುರ ತಾಲ್ಲೂಕಿನ ನಂದಿ ಬೆಟ್ಟಕ್ಕೆ ರೋಪ್‌-ವೇಯನ್ನು 
ಬೆಟ್ಟಕ್ಕೆ ರೂಪ್‌ವೇ ನಿರ್ಮಿಸುವ | ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ (ಪಿಪಿಪಿ) ಮಾದರಿಯಲ್ಲಿ ಆಳವಡಿಸುವ 
ಯೋಜನೆ ಸರ್ಕಾರದ ಮುಂದಿದೆಯೇ; | ಯೋಜನೆಯ ವಹಿವಾಟು ಸಲಹೆಗಾರ ಹಾಗೂ ಯೋಜನಾ 
ಇದಲ್ಲಿ ಇದರ. ಸಮರ್ಪಕ ಜಾರಿಗೆ | ವಿರ್ವಹಣೆಗಾರರಾಗಿ: ಮೆ: ಐಡೆಕ್‌ ಸಂಸ್ಥೆಯನ್ನು ಆರ್ಥಿಕ ಇಲಾಖೆಯ 
ಕೈಗೊಂಡಿರುವ ಕ್ರಮಗಳೇನು; ರಾಜ್ಯದ | ಅಧಿಸೂಚನೆ ಸಂಖ್ಯ: ಆಇ/141/ಬೆಚ್ಚೆ-12/2021, ದಿಪಾಂಕ:30.04.2021 
ಎಷ್ಟು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ | ರನ್ನಯ'ಕೆ.ಟಿ.ಟಿ.ಪಿ. ನಿಯಮಗಳಡಿ 4ಜಿ ವಿನಾಯಿತಿ ನೀಡಲಾಗಿದೆ. 
: ರೂಪ್‌ವೇ ನಿರ್ಮಿಸುವ ಯೋಜನೆ | : 
ಸರ್ಕಾರದ ಮುಂದಿದೆಯೇ; ಅದರಂತೆ, ಈಗಾಗಲೇ ಮೆ: ಐಡೆಕ್‌ ಸಂಸ್ಥೆಯೊಂದಿಗೆ ದಿನಾಂಕ-13.08.2021 
; ರಂದು ಕರಾರು ಮಾಡಿಕೊಳ್ಳಲಾಗಿರುತ್ತದೆ. ಈ ಯೋಜನೆಯ ಅನುಷ್ಠಾನದ 
‘| ಕುರಿತಂತ ಮೆ:. ಐಡೆಕ್‌ ಸಂಸ್ಥೆಯು ಕರಡು ಆರ್‌.ಎಫ್‌.ಪಿ. ದಾಖಲೆ 
ತಯಾರಿಸಿದ್ದು, ಸದರಿ ದಾಖಲೆಗಳನ್ನು ಖರಿಶೀಲಿಸಿ ಟೆಂಡರ್‌ ಕರೆಯುವ 
| ಹಂತದಲ್ಲಿರುತ್ತದೆ. 
| ರಾಜ್ಯದಲ್ಲಿ ಈ ಕೆಳಕಂಡ ಪ್ರವಾಸಿ ತಾಣಗಳಲ್ಲಿ ರೋಪ್‌- ವೇ ನಿರ್ಮಿಸಲು 
| ಪರಿಶೀಲಿಸಲಾಗುತ್ತಿದೆ. 
; ಪ್ರ.ಸಂ. ಜಿಲ್ಲೆ ಹೆಸರು ಪ್ರವಾಸಿ ತಾಣಗಳು 
1. ಮೈಸೂರು ಚಾಮುಂಡಿ ಬೆಟ್ಟಿ 
2. ತುಮಕೂರು ಮಧುಗಿರಿ ಏಕಶಿಲಾ ಬೆಟ್ಟ 
3. ಚಿಕ್ಕಮಗಳೂರು | ಕೆಮ್ಮಣ್ಣುಗುಂಡಿ 
4. | ಯಾದಗಿರಿ ಯಾದಗಿರಿ ಬೆಟ್ಟ 
5. | ಮಂಡ್ಯ, ಚಾಮರಾಜನಗರ | ಗಗನಚುಕ್ಕಿ-ಭರಚುಕ್ಕಿ 
6. ಶಿವಮೊಗ, ಕೊಡಚಾದ್ರಿ 
7. ಕೊಪ್ಪಳ ಅಂಜನಾದ್ರಿ ಬೆಟ್ಟ 
8. ಬಳ್ಳಾರಿ ಬಳ್ಳಾರಿ ಕೋಟಿ 
ಉ) |.ಪ್ರವಾಸಿ '`ಸ್ಮಳಗಳಲ್ಲಿ ತಂಗುದಾಣ, | ಪ್ರವಾಸೋದ್ಯಮ ನಿತಿ 3೫03ರನ್ನ ಇವಾಪಯ ಸುರತರು ಪ್ರವಾಸಿ. 
i ] ಹೋಟೆಲ್‌, ರೆಸಾರ್ಟ್‌ ಹಾಗೂ ಇನ್ನಿತರ | ತಾಣಗಳಲ್ಲಿ ಹೋಟೆಲ್‌, 'ರೇಸಾರ್ಟ್‌ ಹಾಗೂ ಇನ್ನಿತರೆ ಸೇವಾ 
| ಸೇವಾ ಸೌಲಭ್ಯಗಳನ್ನು ಒದಗಿಸುವ | ಸೌಲಭ್ಯಗಳನ್ನು ಒದಗಿಸಲು ಮುಂದೆ ಬರುವ ಅರ್ಹ ಆಸಕ್ತದಾರರಿಗೆ 
ಕೈಗಾರಿಕೆಗಳಿಗೆ ಸರ್ಕಾರ ಯಾವ ರೀತಿ | ಬಂಡವಾಳ ಹೂಡಿಕೆ ಸಹಾಯಧನ, ಪ್ರೋತ್ಸಾಹಧನ ಹಾಗೂ 
| ಉತ್ತೇಜನ ನೀಡುತ್ತಿದೆ (ವಿವರ | ರಿಯಾಯಿತಿಗಳನ್ನು ನೀಡಲು ಉದ್ದೇಶಿಸಲಾಗಿರುತದೆ. ಈ ವೀತಿಯ 
ಒದಗಿಸುವುದು) ' ಕಾರ್ಯವಿಧಾನ ಮಾರ್ಗಸೂಚಿಗಳನ್ನು ಸಿದ್ದಪಡಿಸುವ ಕಾರ್ಯ ಅಂತಿಪು 
ಹಂತದಲ್ಲಿರುತ್ತದೆ. 


TOR 212 TDV 2021 


AN ಸಿದಿಗ್‌ 
ಪ್ರವಾಸೋದ್ಯಮ ಹಾಗೂ 
ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 


